ಪ್ರೊ|| ಎಂ. ಪ್ರಸನ್ನಕುಮಾರ್‌ 


ಕಳಲೆ ಮನೆತನದ ವೀರಶೈವ ದಳವಾಯಿ 


ನಂಜರಾಜನ ಒಂದು ಬ್ರಹ್ಮದೇಯ 


ಮೈಸೂರಿನ ದಳನಾಯಿ ನಂಜರಾಜನು ವೀರ- 
ರಾಜನ ಮಗ ಮತ್ತು ದಳವಾಯಿ ದೇವರಾಜನ ತಮ್ಮ. 
ಆತನು ಕ್ರಿ. ಶ. ೧೭೩೪ ರಿಂದ ೧೭೩೯ರ ವರೆಗೆ ಅಣ್ಣನ 
ಸಹಾಯಕನಾಗಿದ್ದು ಕ್ರಿ. ಶೆ. ೧೭೩೯ ರಿಂದ ೧೭೫೯ರ 
ವರೆಗೆ ಸರ್ವಾಧಿಕಾರಿಯೂ ಕಿರಿಯ ದಳವಾಯಿಯೂ 
ಆಗಿದ್ದನು. ಕನ್ನಂಬಾಡಿಯ ಬ್ರಾಸ್ಮಣ 
ವೆಂಕಟಿಸತಯ್ಯನು ಅವನ ಪ್ರಧಾಫಿಯಾಗಿದ್ದನು.! 

ಕರಾಚೂರಿ ನೆಂಜಜರಾಜನೆಂದೇ ಅಡ್ಡ ಹೆಸರು 
ಪಡೆದಿದ್ದ ನಂಜರಾಜನು ಮೊದಲಿನಿಂದಲೂ ಮಹತ್ವಾ- 
ಕಾಂಕ್ಷಿಯೂ, ಸಂಚುಗ9ರನೂ ಆಗಿದ್ದನು. ತನ್ನ 
ಅಣ್ಣನ ಮತ್ತು ಇಯಾದಿಯಾಗಿದ್ದ ನಂಜರಾಜನ 
(ಬಸವರಾಜನ ಮಗ) ಜೊತೆ ಸೇರಿಕೊಂಡು ಆರೆನೆಯ 


ಚಾಮರಾಜನೆನ್ನು ಪದಚ್ಯುತಿಗೊಳಿಸುವ ಹಾಗೂ 
ಒಂದು ಮಗುವನ್ನು ಕೃಷ್ಣ ರಾಜ ಒಡೆಯರೆಂಬ 
ಹೆಸರಿನಿಂದ ಕ್ರೈ. ಶ. ೧೭೩೪ರ ಜೂನ್‌ ೧೫ರಂದು 
ಪಟ್ಟಿಕ್ಕೆ (ರಿಸಿ ಆಡಳಿತಾಧಿಕಾರವನ್ನೆಲ್ಲಾ ಅಪಹರಿಸುವ 
ಒಳಸಂಚಿನಲ್ಲಿ ಸೇರಿಕೊಂಡಿದ್ದ ನೆಂದು ಇತಿಹಾಸಕಾರರಾದ 
ಹೆಯನದನೆರಾಯರಂು ಅಭಿಪ್ರಾಯ ಪಡುತ್ತಾರೆ ಕ್ಕೆ? 
* ೨೨೫/ಎ, ೧೫ನೇ ಮುಖ್ಯರಸ್ತೆ, ಸರಸ್ತೆ ಕೀಪ್ರರೆಂ ಮೆ 


1 Hayavadana Rao C. : 
11, P. 69 
7016 P.P. 61-63 

3 Hayavadana Rao C.: 
Delhi 1984, Vol. 11 Pt. IV, ೫. 2466 


History of es (139 


Mysore Gazetteer. 


ಸರ್ವಾಧಿಕಾರಿಯಾದ ನೆಂಜರಾಜನು (ಬಸವರಾಜನ 
ಮಗ) ಇವನ ಬಗ್ಗೆ ಎಚ್ಚರವಹಿಸಬೇಕೆಂದು ರಾಜನಿಗೆ 
ಸೂಚನೆಯನ್ನು ಗ ಕೊಟ ದ್ದನು 3 ಅಂದರೆ 
ಕ್ರಿ. ಶ. ೧೭೩೯ರಲ್ಲಿ ಸರ್ವಾಧಿಕಾರಿಯಾಗಿ ನೇಮಕ 
ವಾಗುವ ವೇಳೆಗೆ ರಾಜಕೀಯ ಕ್ಷೇತ್ರದಲ್ಲಿ ಈತನ 
ಮಹತ್ವಾಕಾಂಕ್ಷೆಯು ವ್ಯಕ್ತ ಪಟ್ಟಿದ್ದಿತು. ಅಣ್ಣನಾದ 
ದಳವಾಯಿ ದೇವರಾಜನ ಸಹಾಯದಿಂದೆ ಸರ್ವಾಧಿಕಾರಿ 
ಯಾಗಿ ನೇಮಕಗೊಂಡರೂ ತನ್ನ ಸ್ಥಾನವನ್ನೂ 
ಅಧಿಕಾರವನ್ನೂ ಮತ್ತಷ್ಟು ಬಲಸಡಿಸಿಕೊಳ್ಳುವ ಬಗ್ಗೆ 
ಈತನಿಗೆ ನ ನನನ ಆತಂಕನಿದ್ದಿ ರಬೇಸು. ಈ 
ಹಿನ್ನೆಲೆಯಲ್ಲಿ ಪ್ರ ತ ಬ್ರಹ್ಮ! ಜೀಯವನ್ನು ಪರಿಶೀಲಿಸ 
ಲಾಗಿದೆ. 


೧೮ನೇ ಶತಮಾನದ ಪೂರ್ವಾರ್ಧದಲ್ಲಿ ಮೈಸೂರು 
ಒಡೆಯರ ರಾಜ್ಯದಲ್ಲಿ ಬ್ರಾಹ್ಮ ಣ ವರ್ಗವು ವಿದ್ಯೆ ಮತ್ತು 
ಸಮಾಜದ ಸಾಕಷ್ಟು ಮಾನ್ಯತೆ 


ಸದ್ವ ರ್ತನೆಗಳಿಂದ 
ಮ ISL ಕಾರ್ಯ 


ಪಶೆದು ಜನಸಾ 
ಗಳಿಗೂ ತನಗೆ ಬೇಕಾದ ನೊಡುವ ಸ್ಥಿತಿ 
ಸಡೆಯಬಯಸುವ 


ಕಾದ 5 ರೂಪನನ್ನುು 
ಯಲ್ರಿದಿ ತು. ಅಧಿಕಾರವನ್ನು 
೧೧ ೦ 


-1799 A.D.), Banglore 1946, Vol, 


B.R. Publishing Corp, 


ಯಾಕೇ ಆಗಲಿ ಬ್ರಾಹ್ಮಣ ಬುದ್ಧಿ ಜೀವಿಗಳನ್ನು ಒಲಿಸಿ 
ಕೊಂಡು ಅನರ ಮೂಲಕ ಜನಸಾಮಾನ್ಯರು ತಮಗೆ 
ಸುಮುಖರಾಗುವಂತೆ ಮಾಡಿಕೊಳ್ಳುವ ಪ್ರಯತ್ನಗಳು 
ಅಂದಿನ ಪರಿಸ್ಥಿತಿಯಲ್ಲಿ ಆಳುವ ವರ್ಗಕ್ಕೆ ಅವಶ್ಯಕ 
ವಾಗಿದ್ದಿತೆಂದು ಹೇಳಬಹುದು. 


ಆಗತಾನೇ ಅಧಿಕಾರಕ್ಕೆ ಬಂದಿದ್ದ, ತತ್ರಾಪಿ 
ಕುಟಿಲನೆಂಬ ಆನಾದನೆಗೆ ಗುರಿಯಾಗಿ ಕರಾಚೂರಿ ಎಂಬ 
ಅಡ್ಡ ಹೆಸರನ್ನೇ ಪಡೆದಿದ್ದ ನಂಜರಾಜನಿಗೆ ಈ ವರ್ಗ 
ನನ್ನು ಒಲಿಸಿಕೊಂಡು, ಅವರಿಗೆ ಒಳ್ಳೆ ಯವನಾಗುವುದರ 
ಮೂಲಕ ಜನಸಾಮಾನ್ಯರಿಗೆ ಒಳ್ಳೆಯವನಾಗಿ ಕಾಣಿಸಿ. 
ಕೊಂಡು ಆ ಮೂಲಕ ತನ್ನ ಅಧಿಕಾರವನ್ನು ಭದ್ರಪಡಿಸಿ 
ಕೊಳ್ಳ ಬೇಕೆಂಬ ಮಹತ್ವಾಕಾಂಕ್ಷೆ ಹುಟ್ಟಿದ್ದರೆ ಅದು 


ಸಹೆಜ. ಇದಕ್ಕೆ ಪ್ರಧಾನಿಯಾಗಿದ್ದ ಬ್ರಾಹ್ಮಣನಾದ 
ವೆಂಕಟನತಯ್ಯನ ಅನುಮೋದನೆಯೂ ಇದ್ದಿರಬೇಕು 


ಅದಕ್ಕಾಗಿ ಆನೇಕ ಜನ ಬ್ರಾಹ್ಮಣರಿಗೆ ಒಂದು ದೊಡ್ಡ 
ಅಗ್ರಹಾರವನ್ನು ನಿರ್ನಿಸುವ ಯೋಜನೆಯನ್ನು ಅವನು 
ಹಾಕಿರಬೇಕು. ಕನ್ನಂಬಾಡಿಯವನೇ ಆದ 
ವೆಂ ಕಟಿಪತಯ್ಯನ ಪ್ರಭಾವದಿಂದಾಗಿ ಕನ್ನಂಬಾಡಿಯನ್ನೇ 
ಅಗ್ರಹಾರವನ್ಮಾಗಿ ಪರಿನರ್ತಿಸುವ ಯೋಜನೆ ಹುಟ್ಟಿ 
ಕೊಂಡಿರಬೇಕು. ಈತನು ಸರ್ನಾಧಿಕಾರಿಯಾದುದು 
ಕ್ರಿ. ಶ. ೧೭೩೯ರಲ್ಲಿ ಮತ್ತು ಆ ಅಗ್ರಹಾರದ ನಿರ್ಮಾಣ 
ವಾದುದು ೧೭೪೧ರ ಆಗಸ್ಟ್‌ ತಿಂಗಳ ೨೨ನೇ ದಿನಾಂಕ, 
ಶನಿವಾರ, ಗೋಕುಲಾಷ್ಟಮಿಯ ಶುಭದಿನದಂದು.4 


ಸಳಲೆ ನಂಜರಾಜನ ಅಗ್ರಹಾರದ ವಿವರಗಳು 
ದೊರೆಯುವುದು ಕನ್ನಂಬಾಡಿ ಶಾಸನವೆಂದು ಪ್ರಸಿದ್ಧ 
ವಾಗಿರುವ ಐದು ಹಲಗೆಗಳ ತಾಮ್ರ ಶಾಸನದಿಂದ. 
ಅದರ ಕೊನೆಯ ಕೆಲವು ಹಲಗೆಗಳು ಕಾಣೆಯಾಗಿರು 
ವುದರಿಂದ. ಅಮೆ ಅಪೂರ್ಣವಾಗಿದೆ. ಉಪಲಬ್ಧ 
ವಿರುವ ಭಾಗದಲ್ಲಿ ಒಟ್ಟು ೩೯೭ ಸಾಲುಗಳಿದ್ದು ಮೊದಲ 
೧೪೪ ಸಾಲುಗಳು ಸಂಸ್ಕ್ರತದವೆ. 


ಜು 
೧೪೫ನೇ ಸಾಲು 


4 ಎಕೆ. (ಹೊ) ಮೈಸೂರು ಜಳ ಕುಟ್ಟ ಜಾತ ಹ ಇಚ್ಛೆ 
| 


ಸಂಸ್ಕೃತದಲ್ಲಿ ಮೊದಲಾಗಿ ಅರ್ಥದಲ್ಲಿ ಕನ್ನಡವನ್ನು 


ಬಳಸುತ್ತದೆ. ೧೪೬ನೇ ಸಾಲಿನಿಂದ ಕೊನೆಯವರೆಗೂ 
ಕನ್ನಡದಲ್ಲಿದೆ. ಈ ಶಾಸನದ ಸಂಸ್ಕ್ರತ ಭಾಗವು 


ಸ್ತೋತ್ರದಿಂದ ಮೊದಲಾಗಿ ಮೈಸೂರಿನ ಆಳರಸರ 
ಯದು ವಂಶದ ವರ್ಣನೆಯನ್ನೂ, ಆನಂತರ ಕಳಲೆಯ 
ಡೆಳವಾಯಿ ನಂಶದ ವರ್ಣನೆಯನ್ನ್ಮೂ ಹೊಂದಿದ್ದು, 
ಅನಂತರ ಕಾವೇರಿಯ ಉತ್ತರದಲ್ಲಿ ಪ್ರಸನ್ನ 
ನೇಣುಗೋಪಾಲ ಜನಾರ್ಥನರಿಂದೆ ಪ್ರಕಾಶಿಸುವ 
ಕಣ್ಣೇಶ್ವರ ಕ್ಲೇತ್ರರಾಜ ಎಂಬ ಹೆಸರಿನ ಕನ್ನಂಬಾಡಿಯ 
ವರ್ಣನೆಯನ್ನು ಹೊಂದಿದೆ... ಅನಂತರ ಕನ್ನಂಬಾಡಿ 
ಮತ್ತು ೨೬ ಉಪಗ್ರಾಮಗಳಿಂದ ಕೂಡಿದ ನಂಜರಾಜ 
ಸಮುದ್ರವೆಂಬ ಪ್ರತಿನಾಮವುಳ್ಳ ಅಗ್ರ ಹಾರವನ್ನು ೧೨೦ 
ಜನ ವಿಪ್ರರಿಗೆ ಕೊಟ್ಟಿ ದಾಖಲೆ ಇದೆ. ಅಲ್ಲಿ ಬ್ರಾಹ್ಮಣರಿಗೆ 
ಮನೆಗಳನ್ನು ನಿರ್ಮಿಸಿದ್ದೇ ಅಲ್ಲದೆ ಅವುಗಳಲ್ಲಿ ಆಹಾರ 
ಧಾನ್ಯಗಳು, ಪೂಜಾ ವಸ್ತುಗಳು, ಆಸನಾದಿಗಳೇ 
ಅಲ್ಲದೇ ವಸ್ತ್ರಗಳು, ಆಭರಣಗಳು ಮೊದಲಾದುವನ್ನು 
ಕೂಡ ತುಂಬಿಟ್ಟಿ ದಾಖಲೆ ಇದೆ. ಅನಂತರ ಶಾಸನದಲ್ಲಿ 
ದಾನೆಸಡೆದೆ ೧೨೦ ಜನೆ ಬ್ರಾಹ್ಮಣರ ಹೆಸರು, ತಂದೆಯ 
ಹೆಸರು, ವೇದದ ಗೋತ್ರ ಸೂತ್ರಗಳ ಹೆಸರುಗಳೂ 
ಇವೆ. ಒಟ್ಟು ೩೩ ಜನ ಖುಗ್ರೇದ ಬ್ರಾಹ್ಮಣರಿಗೂ, 
೮೦ ಜನೆ ಯಜುರ್ಮೇದದನರಿಗೂ, ೭ ಜನೆ ಸಾನುವೇದದ 
ವರಿಗೂ ವೃತ್ತಿಗಳನ್ನು ನೊಡಲಾಯಿಕೆಂದು ಮಾತ್ರ 
ಹೇಳಬಹುದು. 


ಈ ಶಾಸನದಲ್ಲಿ ಆಂಧ್ರದ, ತಮಿಳುನಾಡಿನ 

ಕನ್ನಡನಾಡಿನ ಬ್ರಾಹ್ಮಣರ ಹೆಸರುಗಳಿವೆ. 
: ಪೇರಾವಧಾನಿ, ಅಹೋಬಲ, ವೇಂಗಾವಧಾಸಿ 
ಮೊದಲಾದವು ಆಂಧ್ರದ ಹೆಸರುಗಳಂತೆ ತೋರುತ್ತವೆ. 
ರೆಂಗರಾಜ, ಸೆರುಮಾಳಯ್ಯ ಮೊದಲಾದವು ತಮಿಳು 
ನಾಡಿನ ಹೆಸರುಗಳಂತೆ ಕಾಣುತ್ತ ಕೋನೇರಿಶಾಸ್ತ್ರೀ 


ಷಿ 
ಫಿ 
ಬ ಬ 


೧೯೭ 


ನೊದಲಾದವು ಕರ್ನಾಟಿಕದ ಮಾಧ್ವ ಸಂಪ್ರದಾಯದ 
ಹೆಸರುಗಳಿರಬೇಕು. 


ಈ ಹೆಸರುಗಳಲ್ಲಿ ಅಪ್ಪಟ ಸ್ಮಾರ್ತ ಹೆಸರುಗಳು, 
ಮಾಧ್ವ ಹೆಸರುಗಳು ಮತ್ತು ಶ್ರೀವೈಷ್ಣವ ಹೆಸರುಗಳೂ 
ಇದ್ದು ನೆಂಜರಾಜನು ತ್ರಿಮತಸ್ಥ ರಲ್ಲಿ ಯಾವ ಭೇದ 
ನನ್ನು ತೋರಲಿಲ್ಲವೆಂ ಬದನ್ನೂ ನೂರೂ ಮತದವರ 
ಬೆಂಬಲ ಪಡೆಯಲು ಪ್ರಯತ್ನಿಸಿದನೆಂಬುಡನ್ಸೊ ಸೂಚಿ 
ಸುತ್ತದೆ... ಅಥರ್ನವೇದದ ಬ್ರಾಹ್ಮಣರ ಹೆಸರು 
ಒಂದಾದರೂ ಇಲ್ಲದಿರುವುದು ಈ ಕಾಲಕ್ಕೆ ಅಥರ್ವ 
ವೇದದ ಅಧ್ಯಯನ ಕಡಿಮೆಯಾಗಿದ್ದಿತೆಂಬುದನ್ನು 
ಸೂಚಿಸಬಹುದೇ ? 


ಈ ಶಾಸನದಲ್ಲಿ ಇಂದಿನ ಬ್ರಾಹ್ಮಣ ವರ್ಗದಲ್ಲಿ 
ಚಲಿತವಲ್ಲದ ಅನೇಕ ವ್ಯಕ್ತಿನಾಮಗಳು ಸಿಕ್ಕುತ್ತ ವೆ. 
ದಾ: ಮಹೀಸುರ, ಜನ್ಮೇಯ, ತಿರುವಳೂರ 
ವೈಷ್ಣ ವೈ ಚೌಡಿಭಟ್ಟ, ಮುದ್ದು ಕೋಟಂಭಟ್ಟಿ, ಜನನ, 
ಚಿಕ್ಕಯ್ಯ, ಚನ್ನಯ್ಯ, ಅಪ್ಪಾಜಿ, ಚೆನ್ನುದೀಕ್ಷಿತ್‌ 
ಇತ್ಯಾದಿ. ಇಲ್ಲಿ ಮೀನಾಕ್ರಿ ಶ್ರೌತಿ ಎಂಬ ಗಂಡಸಿನ 
ಹೆಸರು ಸಿಕ್ಕುತ್ತದೆ. ಹಾಗೆಯೇ ಈ ಕಾಲದಲ್ಲಿ ವೃತ್ತಿ 
ಸೂಚಕ ಹೆಸರುಗಳನ್ನು ವ್ಯಕ್ತಿನಾಮಕ್ಕೆ ಸೇರಿಸಿ 
ಕೊಳ್ಳುವ ಪದ್ಧತಿ ಇದ್ದುದು ಗೊತ್ತಾಗುತ್ತದೆ. ಉದಾ: 
ದೈವಜ್ಞ ಗಂಗಾಧರ, ಸೀತಾರಾಮ ಭುಷಕ್‌ ಇತ್ಯಾದಿ. 


ಗೆ 
ಐ 
ಉ 


ಇಲ್ಲಿ ಹೆವ್ಯಾಸಗಳು ಮತ್ತು ಸ್ವಭಾವಗಳನ್ನು 
ಸೂಚಿಸುವ ಹೆಸರುಗಳು ಸಿಗುತ್ತವೆ. ಉದಾಹರಣೆಗೆ 
ಕವಿತಾರ್ಕಿಕ ಸಿಂಹ್ಯ ವರೌನಿ ನರಸಿಂಹ ಶಾಸ್ತ್ರೀ, 
ವೇಂಕಟಾದ್ರಿ ಕವಿ ಇತ್ಯಾದಿ. ಈ ಶಾಸದದಲ್ಲಿ ವಂಶ 
ಪಾರಂಷರ್ಯವಾದ ಕಸುಬುಗಳನ್ನು ಸೂಚಿಸುವ 
ಹೆಸರುಗಳು ಕೂಡ ದಾಖಲಾಗಿವೆ. ಉದಾ : ದೈವಜ್ಞ 
ಗೋಪಾಲ, ವೆಂಕಟೀಶ ಉಪಾಧ್ಯಾಯ ಇತ್ಯಾದಿ. 


ಈ ಕಾಲದಲ್ಲಿ ತಂಜೆಯ ಶಾಸ್ತ್ರೀಯ ನೈಪುಣ್ಯ 
ವನ್ನೇ ಮಗನು ಬೆಳೆಸುತ್ತಿರಲಿಲ್ಲವೆಂಬುದಕ್ಕೆ 
ಅವರ ಹೆಸರುಗಳಲ್ಲಿ ಪುರಾವೆ ಸಿಕ್ಕುತ್ತವೆ. ಉದಾ : 
ತಂದೆಯು ಶಾಸ್ತ್ರೀ ಎಂದು ಹೆಸರಿಟ್ಟು ಕೊಂಡಿದ್ದರೆ 
ಮಗನು ದೀಕ್ರಿತನೆಂದೋ ಶ್ರಾತಿ ಎಂದೋ ಹೆಸರಿಟ್ಟು 
ಕೊಂಡುದು ಕಂಡುಬರುತ್ತದೆ. 


೧೯೮ 


ಅನೇಕ ಬ್ರಾಹ್ಮಣರ ಹೆಸರುಗಳು ಅವರಿಗೆ 
ಸಂಸ್ಕೃತದಲ್ಲಿದ್ದ ಪಾಂಡಿತ್ಯವನ್ನು ಪ್ರದರ್ಶಿಸುತ್ತವೆ. 
ನಾಗಾಶಾಸ್ತ್ರೀ ಶಾಸ್ತ್ರದಲ್ಲಿ ಪರಿಣತನಾಗಿದ್ದರೆ ನಾಗಾವ- 
ಧಾನಿಯು ಅವಧಾನದಲ್ಲಿ ಗಟ್ಟಿಗ. ಕನಿತಾರ್ಕಿಕ 
ಸಿಂಹನು ಕನಿತೆಯಲ್ಲಿಯೂ ತರ್ಕದಲ್ಲಿಯೂ ಗಟ್ಟಿಗ 
ನಾಗಿದ್ದರೆ ಶೇಷಾವಧಾನಿಯ ಮಗ ಸುಬ್ಬಾಭಟ್ಟಿನು 
ಷಟ್‌ಶಾಸ್ತ್ರ ಪಾರಂಗತನು (ಷಟ್‌ಶಾಸ್ತ್ರ ಪಾರಂಗತೋ 

ತೆ ಣಾ ಎ ನಿ 
ಭಟ್ಟಿ :).. ನೀರರಾಘೆವಯಜ್ಞ್ಹಾ ಯಜ್ಞ ಮಾಡಿದವ 
ನಾಗಿದ್ದರೆ ಸುಬ್ಬಾಜಟಾವಲ್ಲಭ ಜಟಿ ಹೇಳುವುದರಲ್ಲಿ 
ಸಿದ್ಧಹಸ್ತನು. ಪೂತಿನರಾಷ, ರೇಫಕಾಶ್ಯಪ, ಸಂಕೃತಿ 
ಮೊದಲಾದ ಅಪರೂಪದ ಗೋತ್ರನಾಮಗಳು ಕಾಣ 


ಸಿಕ್ಕುತ್ತವೆ. ಹೀಗೆ ಈ ಬ್ರಹ್ಮದೇ ಯದಲ್ಲಿ ದಾಖಲಾ 
ಗಿರುವ ಬ್ರಾಹ್ಮಣರ ವ್ಯಕ್ತಿನಾಮಗಳು ಕುತೂಹಲಕಾರಿ 
ಯಾಗಿವೆ. 


ಈ ಸಂಡಿತರ ಹೆಸರುಗಳಲ್ಲದೆ ಶಾಸನದ ಕನ್ನಡ 
ಭಾಗವು ಕನ್ನಂಬಾಡಿಯ ಉಪಗ್ರಾಮಗಳ ಹೆಸರು 
ಗಳನ್ನೂ ಕೊಡುವುದರ ಜೊತೆಗೆ ಆಗಿನ ಕಾಲದ ಆರ್ಥಿಕ 
ಮೆತ್ತು ಸಾಮಾಜಿಕ ಜೀನನವನ್ನು ಸೂಚಿಸುವ ಹೆಸರು 
ಗಳನ್ನೂ ಹೊಂದಿದೆ. ಆ ಕಾಲದಲ್ಲಾ ಗಲೇ ಕಾವೇರಿ 
ಯಿಂದ ತೋಡಿದ ಅನೇಕ ಕಾಲುವೆಗಳ ಜಾಲವೇ 
ಇದ್ದಿತೆಂಬುದು ಕನ್ನಂಬಾಡಿ ಕಾಲುವೆ, ಹಳೇ ಕಾಲುವೆ, 
ಹೆಂಪಾಪ್ರರದ ಕಾಲುವೆ, ಹೆಂಪಾಪುರದ ಹಳೇ ಕಾಲುವೆ 
ಮೊದಲಾದ ಹೆಸರುಗಳು ಸೂಚಿಸುತ್ತಿದ್ದರೆ, ಚಿಕ್ಕೆ 4ನ 
ಅಣೆ ಕೋಡಿ ನದಿಗೆ ಅಣೆಕಟ್ಟು ಕಟ್ಟಿ ಲಾಗಿದ್ದಿ ತೆಂಬು 
ದನ್ನು ಸೂಚಿಸುತ್ತದೆ. ಪಟ್ಟಿಣದನ್ಮುನ ಗುಡಿ 
ಜನಾರ್ಥನಸ್ವಾಮಿ ಗುಡಿ, ಮಸಣಕಮ್ಮನ ಗುಡಿ, ಬೈರೇ 
ಜೀವರ ಗುಡಿ, ಚಿಕ್ಕನಡ್ಡರ ಗುಡಿ ಮೊದಲಾದವು ಆ 
ಪರಿಸರದಲ್ಲಿ ವಾಸವರಾಡುತ್ತಿದ್ದ ಜನಪದದ ದೇನದೇವತೆ 
ಗಳನ್ನು ಸೂಚಿಸುತ್ತಿದ್ದರೆ, ಬ್ರಹ್ಮದೇವರ ಗುಡಿ ಎಂಬ 
ಹೆಸರು ಆಗಿನ ಕಾಲದಲ್ಲಿ ಬ್ರಹ್ಮನಿಗೆ ಗುಡಿಕಟ್ಟಿ ಪೂಜಿ 
ನಡೆಸಲಾಗುತ್ತಿದ್ದಿತೆಂಬುದನ್ನು ಸೂಚಿಸುತ್ತದೆ. ಹೊಸ 
ಅಗ್ರಹಾರ ಎಂಬ ಹೆಸರು ಆ ಸ್ಥಳದಲ್ಲಿ ಅಗ್ರಹಾರವೊಂದು 
ಜೀರ್ಣೋದ್ಧಾ ರವಾದುದನ್ನು ಸೂಚಿಸುತ್ತಿರಬಹುದು. 


ಪ್ರ ಬ್ರಹ್ಮದೇಯನನ್ನು ಅಧ್ಯಯನ ಮಾಡಿದಾಗ 
ಶೈಯೆಂದರೆ ಶಾಸನನನ್ನು ಅರ್ಧೆ ಸಂಸ್ಕೃತ 


ಇತಿಹಾಸ ದರ್ಶನ 


ದಲ್ಲಿಯೂ ಅರ್ಥ ಕನ್ನೆಡದಲ್ಲಿಯೂ ಏಕೆ ಬರೆಯ 
ಲಾಯಿತು ಎಂಬುದು. ಇದಕ್ಕೆ ಉತ್ತರ ಸ್ಪ ಷ್ಟೈವಾಗಿಯೇ 
ಇದೆ. ಪಂಡಿತರಾದ ಬ್ರಾಹ್ಮಣರ ಬಗ್ಗೆ. ಹಾಗೂ 
ಇಜಮನೆತನ ಮತ್ತು ಚ ಜಿ ಮನೆತನಗಳ ಬಗ್ಗೆ 
ಹೇಳುವಾಗ ಅಂದಿನ ಪ್ರತಿಷ್ಠಿತರ 7 ಗೌಕಯುತಪಾದ, 
ಶಿಷ್ಟ ಮತ್ತು 1... ಎಂದು ಅಂದು ಗೌರವಿಸೆ 
ಲಾಗಿದ್ದ ಸಂಸತ ದಲ್ಲಿಯೇ ವರ್ಣಿಸುವುದು ಸಹಜವೇ 
ಹಣ ys ತರಿಗೆ ಭೂಮಿಯನ್ನು 
ದಾನಕೆ ಟ್ಟಿರೂ ಆ ನೆಲವನ್ನು ಉಳುನ ಕು 
ಪಾಮರನ ಇದ ರೈತ ತಾನೇ? ಆದ್ದರಿಂದಲೇ ಅವನಿಗೂ 
ಮತ್ತು ಸಂಬಂಧಪಟ್ಟಿ ಇತರ 'ಜನಸಾಮಾನ್ಯಂಗೂ 
ಬೇಕಾಗುವ ಹೊಲದ 'ನಿ್ನೀರ್ಣವನ್ನೂ, 
ವಿವರಿಸುವಾಗ ಜನಸಾಮಾನ್ಯರ ಆಡುಭಾಷೆಯಾದ 
ಕನ್ನಡನನ್ನೇ ಬಳಸಿರುವುದು ಸಹೆಜವಾಗಿಯೇ ಇದೆ, 


ರಶ್ತೈವ. ಧರ್ಮದ ನಂಜರಾಜನು ಇಂತಹೆ 
ಬ್ರಾಹ್ಮಣರಿಗೇಕೆ ಕೊಟ್ಟಿನು 
ಇಂದು ಪ್ರಶ್ನೆ ಈ ಬ್ರಹ್ಮದೇಯದ ಅಧ್ಯಯನ 
ದಿಂದ ಉದ ೃವಿಸುತ್ತದೆ. ಅನೂಜಾನ ಕ್ರಮಬದ್ಧವಾಗಿ 
ಜನಸಮ್ಮತಿಯಿಂದ ಅಧಿಕಾರರೂಢರಾಗಿದ್ದ ಮೈಸೂರು 
ಒಡೆಯರ ಅಧಿಕಾರವನ್ನು ಕಳಲೆಯ ದಳವಾಯಿಗಳು 
ನಿರ್ಲಕ್ಷಿಸಿದ್ದು ಸಮಾಜದ ಗಣ್ಯವರ್ಗದವರ ಅಸಮಾ- 
ಧಾನಕ್ಕೆ ಎಡೆಮಾಡಿಕೊಟ್ಟಿರಬೇಕು. ಅಂತಹ ವರ್ಗ 
ಗಳಲ್ಲಿ ಸಮಾಜದಿಂದ ಅಂದು ಹೆಚ್ಚು ಗೌರನಾಡರಗಳನ್ನು 
ಪಡೆಯುತ್ತಿದ್ದ ವರ್ಗವೆಂದರೆ ನಿದ್ಯಾವಂತರಾದೆ 


ಇತಿಹಾಸ ದರ್ಶನ 


ಕ್ರ ವ 
ಎಲ್ಲೆ ಗಳನ್ನೂ 


ಬ್ರಾಹ್ಮಣವರ್ಗ. ಈ ವರ್ಗವು ಆಡಳಿತದ ವಿವಿಧ 
ಶಾಖೆಗಳಲ್ಲಿಯೂ ತನ್ನ ಪ್ರಭಾವವ ವನ್ನು ಬೆಳೆಸಿಕೊಂಡಿ 
ದ್ವಿತು. ಇಂತಹ ವರ್ಗದ ನನ್ನ ಸಂಪಾದನೆ ಆಗತಾನೇ 
ಅಧಿಕಾರ ವಹಿಸಿಕೊಂಡಿದ್ದ ಮತ್ತು ಮಹತ್ವಾಕಾಂಕ್ಷಿ, 
ಯಾಗಿದ್ದ ಕಳಲೆ ನಂಜರಾಜಯ್ಯನಿಗೆ ಅಗತ್ಯವಾಗಿ 
ಕಂಡಿರಬೇಕು. ಆದುದರಿಂದಲೇ ರಾಜ್ಯದಲ್ಲಿಯೇ 
ಅತ್ಯಂತ ಪ್ರ ಪ್ರಶಸ್ತವಾದ ಮತ್ತು ಕೃಷಿಯ ಸಂಪನ್ಮೂಲ 
ಗಳಿಂದ ಅನ್ನ ತವಾಗಿದ್ದ ಇಪ್ಪ ತ್ತಾ pe ರೆ ಗ್ರಾಮಗಳ 
ಬಹುಜೊಡ್ಡ ಬ್ರ ಬ್ರಹ್ಮಜೇಯವನ್ನು ರೀಡಿದನೆಂದು ಹೇಳ 
ಬಹುದು. ಇನಿ $ಯದಾಗಿ, ವೀರಶೈನನಾ ಗಿಯೂ 
ಬ್ರಾಕ್ಮಣರಿಗೆ ದಾನಕೊಟ್ಟು ದು ಅನನ ಧಾರ್ಮಿಕ 
ಸಹಿಷ್ಣುತೆಯ ದೃಷ್ಟಿಯನ್ನು “್ರತಿಷಾದಿಸುತ್ತದೆ. ಇದು 
ಕಳಲೆ ಮನೆತನದ ರಕ್ತದಲ್ಲಿಯೇ ಬಂದ ಗುಣ. 
ಮೂರನೆಯದಾಗಿ ನಂಜರಾಜನು ಸ್ತಂಶಃ ಪಂಡಿತ, ಕವಿ, 
ಮತ್ತು ವಿದ್ವಾಂಸ. ಗ ಚಿಷ ವಿದ್ವಜ್ಜನ 
ಸರಿಶ್ರಮೆಂ” ಎಂಬಂತೆ ಅಂದಿನೆ ಬ್ರಾಹ್ಮಣರ ಪಾಂಡಿತ್ಯವು 
ಆತನನ್ಮಾಕರ್ಷಿಸಿದ್ದಿ ರಬೇಕು. ಪ್ರಾಯಶಃ ಅವರ 
ಸಂಪರ್ಕದಿಂದ ಚತ ಪಾಂಡಿತ್ಯ ಕೂಡ ಹೆಚ್ಚಿ ರಬೇಕು. 
ಕೊನೆಯದಾಗಿ, ಶಾಸನದಲ್ಲಿಯೇ ಹೇಳಿರುವಂತೆ ಆತ 
“ಧರ್ಮದಲ್ಲಿ ವಾತ್ಸಲ್ಯವುಳ್ಳವ”ನಾಗಿದ್ದುದರಿಂದ 
(“ಥಮೆಣೃಕವತ್ಸಲಃ”) ಆಗಿನ ಧಾರ್ಮಿಕ ಪರಂಪರೆ 
ಯನ್ನು ಮುಂದುವರಿಸುವ ಸಲುವಾಗಿ ವೀರಶೈವ 
ದಳವಾಯಿಯಾದ ಆಡಳಿತಗಾರ ನೆಂಜರಾಜನು ಯಾವ 
ಸಂಕೋಚವೂ, ಅಡತಡೆಯೂ ಇಲ್ಲದೆ ಈ ಬ ಬ್ರಹ್ಮದೇಯ 
ವನ್ನು ನೀಡಿದನು. 


೧೯೯ 


